ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 2ನೇ ಫೆಬ್ರವರಿ, 2021 


ಮಂಡ್ಯ ತಾಲ್ಲೂಕು ಬಿ. ಗೌಡಗೆರೆ ಗ್ರಾಮದಲ್ಲಿನ ತೋಟಗಾರಿಕೆ ಇಲಾಖೆಯ ಜಮೀನಿನ ಬಗ್ಗೆ 
ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರರ ಕ್ಲೇತು) :- 
202(236) ಮಾನ್ಯ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಮಂಡ್ಯ ಜಿಲ್ಲೆ ಮಂಡ್ಯ ಹಾಗೂ ತಾಲ್ಲೂಕು ಕಸಬಾ ಹೋಬಳಿ ಬೆಳ್ಳೂರು, ಬಿ. ಗೌಡಗೆರೆ ಗ್ರಾಮದ 
ವ್ಯಾಪ್ತಿಯಲ್ಲಿ ತೋಟಗಾರಿಕೆ ಇಲಾಖೆಯ ವ್ಯಾಪ್ತಿಯಲ್ಲಿ ಎಷ್ಟು ಜಮೀನು ಇದೆ; ಜಮೀನಿನ ವಿಸೀರ್ಣ ಹಾಗೂ 
ಸರ್ವೆ ನ೦ಬರ್‌ ಎಷ್ಟು; (ವಿವರ ನೀಡುವುದು) 


(ಆ) ಆ ಜಮೀನು ಬಿ. ಗೌಡಗೆರೆ ಗ್ರಾಮಕ್ಕೆ ಯಾವ ಉದ್ದೇಶಕ್ಕೆ ಹಾಗೂ ಯಾವಾಗ ಮಂಜೂರಾಗಿದೆ; 


(ಇ) ಸದರಿ ಉದ್ದೇಶಕ್ಕೆ ಅನುದಾನ ಬಿಡುಗಡೆಯಾಗಿದೆಯೇ; ಹಾಗಿದ್ದರೆ, ಯಾವ ಕಾಮಗಾರಿ ಹಾಗೂ ಹಣದ 
ಮೊತ್ತ ಎಷ್ಟು; 


(ಈ) ಸದರಿ ಜಮೀೀನನ್ನು ಸರ್ಕಾರಿ ಶಾಲೆಗೆ ಅಥವಾ ಸಮುದಾಯ ಭವನ ನಿರ್ಮಾಣಕ್ಕೆ ಅವಶ್ಯಕತೆ 
ಇರುವುದರಿಂದ ಸಂಬಂಧಿಸಿದ ಇಲಾಖೆಗೆ ಹಸ್ತಾಂತರ ಮಾಡುವ ಬಗ್ಗೆ ಸರ್ಕಾರದ ಅಭಿಪ್ರಾಯವೇನು? 


